ಕರ್ನಾಟಕ ವಿಧಾನ ಪರಿಷಡು 


ಚುಕ್ಕೆ ಗುರುತಿನಪ್ರಪ್ನೆ ಸಂಖ್ಯೆ 


| 1069 


ಸದಸ್ಯರ ಹೆಸರು 


ಶ್ರೀ. ಆರ್‌ ಪ್ರಸನ್ನಕುಮಾರ್‌ 
(ಸೃಳೀಯ ಸಂಸ್ಥೆಗಳ ಕ್ಷೇತ್ರ) 


- [ಉತ್ತರಿಸುವ ದಿನಾ೦ಕ 


| 12-03-2021 8 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


[sR ಹಿ 

ಪ್ರ.ಸಂ ಪ್ರಶ್ನೆ _ ಉತ್ತರ 

ಅ ಕಳೆದ ಮೂರು ವರ್ಷಗಳಲ್ಲಿ! ಕಳೆದ ಮೂರು ವರ್ಷಗಳಲ್ಲಿ ಕೃಷಿ ಇಲಾಖೆಯಿಂದ ಹಿಂದುಳಿದ 
ಕೃಷಿ ಇಲಾಖೆಯಿಂದ | ವರ್ಗದವರಿಗಾಗಿ ಯಾವುದೇ ಪ್ರತ್ಯೇಕ ಯೋಜನೆ 
| ಹಿಂದುಳಿದ ವರ್ಗದವರಿಗಾಗಿ | ಮಂಜೂರಾಗಿರುವುದಿಲ್ಲ. ಕೃಷಿ ಇಲಾಖೆಯಿಂದ ಸಾಮಾನ್ಯ ವರ್ಗದ 
ಮಂಜೂರಾದ ಯೋಜನೆ | ರೈತರಿಗೆ " ಮಂಜೂರಾದ ಯೋಜನೆಗಳಡಿ ನಿಗದಿಪಡಿಸಿದ 
ಹಾಗೂ ಆಯ್ಕೆಯಾದ | ಮಾನದಂಡಗಳಂತೆ ಹಿಂದುಳಿದ ವರ್ಗದ ರೈತರಿಗೆ ಸವಲತ್ತುಗಳನ್ನು 
ಫಲಾನುಭವಿಗಳ ಸಂಖ್ಯೆ | ಒದಗಿಸಬಾಗುತ್ತಿದೆ. 
ಎಷ್ಟು; ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಹಿಂದುಳಿದ 


Watershed Development Department. 


given to the backward class of farmers in the selected areas. 


ವರ್ಗದವರಿಗಾಗಿ ಯಾವುದೇ ಪ್ರತ್ಯೇಕ ಯೋಜನೆ ಇರುವುದಿಲ್ಲ. V 
ಆದರೆ ಇಲಾಖೆಯಲ್ಲಿ ಪ್ರಸ್ತುತ ಅನಮುಷ್ಠಾನಗೊಳಿಸುತ್ತಿರುವ ಈ 
ಕೆಳಕಂಡ ಯೋಜನೆಗಳಡಿ ಆಯ್ಕೆಯಾದ ಪ್ರದೇಶಗಳಲ್ಲಿರುವ ಇತರೆ 
ವರ್ಗದ ರೈತರಿಗೆ ಸೌಲಭ್ಯ ನೀಡುವಂತೆ ಹಿಂದುಳಿದ ವರ್ಗದ 
ರೈತರಿಗೂ ಸಹ ಸದರಿ ಯೋಜನೆಗಳ ಪ್ರಯೋಜನ ನೀಡಲಾಗುತ್ತಿದೆ. 
1.ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ: ಜಲಾನಯನ 
ಅಭಿವೃದ್ಧಿ & ಇತರೆ ಉಪಚಾರಗಳು. 
2೭.ಸುಜಲ:!ಗ ಎಕ್ಸಿಟ್‌ ಸ್ಟಾಟಿಜಿ. 
3.ಜಲಾನಯನ ಅಬಿವೃದ್ಧಿ ಮೂಲಕ ಬರಗಾಲ ತಡೆಯುವಿಕೆ. 
4.ರೈತ ಉತ್ಪಾದಕರ ಸಂಸ್ಥೆಗಳ ಉತ್ತೇಜನ. 
In the last three years, no separate scheme has been! 
sanctioned by the Deovartment of Agriculture for the backward 
class farmers. However, ‘benefits are provided to the backward 


class farmers also under the schemes sanctioned for general | 
farrners » i 


There is-no separate scheme for backward classes in the 


But the guidelines under the following schemes, which are 
currently being. implemented in the department, are being ; 


“Watershed | 


1. Pradhanamanthri Krishi Sinchayi Yojane 
Watershed 


Development (erstwhile integrated 
Management Programme ). 

Sujala-3 Exit Strategy. | 
Watershed Development to Prevent Drought. 
Supporting Farmer Producer Organizations. 


pd 


ಈ ಯೋಜನೆಗಳಿಗೆ 


ನಿಗದಿಪಡಿಸಿದ 
ಉಪಕರಣಗಳು 
ಹಾಗೂ ನಿಗಧಿ 
ಅನುದಾನವೆಷ್ಟು; 


ಯಾವುವು; 
ಪಡಿಸಿದ 


ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಹಿಂದುಳಿದ ವರ್ಗದವರಿಗೆ 
ಪ್ರತ್ಯೇಕವಾಗಿ ಯಾವುದೇ ಯೋಜನೆಯಿರುವುದಿಲ್ಲ. ಆದಾಗ್ಯೂ ಕೃಷಿ 
ಯಾಂತ್ರೀಕರಣ ಯೋಜನೆಯನ್ನು ಸಾಮಾನ್ಯ, ಪರಿಶಿಷ್ಟ ಜಾತಿ 
ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯ ಉಪ ಲೆಕ್ಕ 
ಶೀರ್ಷಿಕೆವಾರು ಅನುಷ್ಠಾನ ಮಾಡಲಾಗುತ್ತಿದೆ. 

ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಎಲ್ಲಾ ವರ್ಗದ ರೈತರಿಗೆ 
25 P7೦ HP ವರೆಗಿನ ಸಣ್ಣ ಟ್ರ್ಯಾಕ್ಟರ್‌, ಪವರ್‌ ಟಿಲ್ಲರ್‌ ಜೊತೆಗೆ 
ಭೂಮಿ ಸಿದ್ದತೆ ಉಪಕರಣಗಳು, ಬಿತ್ತನೆ/ ನಾಟಿ ಮಾಡುವ 
ಉಪಕರಣಗಳು, ಶಕ್ತಿ ಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಗಳು, ಶಕ್ತಿ 
ಚಾಲಿತ ಅಂತರ ಬೇಸಾಯ ಉಪಕರಣಗಳು, ಕೊಯ್ದು ಮತ್ತು 
ಸಂಸ್ಕರಣಾ ಉಪಕರಣಗಳು, ತ್ಯಾಜ್ಯ ವಸ್ತುಗಳ ನಿರ್ವಹಣಾ 
ಉಪಕರಣಗಳು, ಅಂತರ ಬೇಸಾಯ ಉಪಕರಣಗಳು, ಡೀಸೆಲ್‌ 
ಪಂಪ್‌ಸೆಟ್‌ಗಳು ಇತ್ಯಾದಿ ಕೃಷಿ ಯಂತ್ರೋಪಕರಣಗಳಿಗೆ 
ಸಹಾಯಧನ ಒದಗಿಸಲಾಗುತ್ತಿದೆ. ಹೀಗೆ ಉಳುಮೆಯಿಂದ 
ಕೊಯ್ಗಿನವರೆಗೆ ಹಾಗು ಕೊಯ್ಲು ನಂತರ ಉಪಯುಕವಾಗುವ 
ವಿವಿಧ ನಮೂನೆಯ ಕೃಷಿ ಉಪಕರಣಗಳನ್ನು ಸಹಾಯಧನದಡಿ 
ರೈತರಿಗೆ ಒದಗಿಸಲಾಗುತ್ತಿದೆ. ಉಪಕರಣಗಳ ವಿವರಗಳನ್ನು 
ಅಮುಬಂಧ-1 ರಲ್ಲಿ ನೀಡಲಾಗಿದೆ. : 


ಕಳೆದ ಮೂರು ವರ್ಷಗಳಲ್ಲಿ 'ಕೃಷಿ ಯಾಂತ್ರೀಕರಣ 
ಕಾರ್ಯಕ್ರಮದಡಿ ಉಪಕರಣಗಳ/ ಘಟಕವಾರು ನಿಗದಿಪಡಿಸಲಾದ 
ಅನುದಾನದ ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಿದೆ. 


Under Farm Mechanization, there is no separate programme 
for Backward Classes. However, Farm Mechanization is 
implemented under General, Special Component Sub Plan and 
Tribal sub plan Sub Heads. 


Under Farm Mechanization schemes, different Farm 
Machineries such as upto 25 PTO HP Tractors, Power Tillers, 
Land Preparation Equipments, Sowing/ Transplanting 
Equipments, Power Operated Plant Protection Equipments, 
Power Operated Inter Cultivation Equipments, Harvesting and 
Threshing Equipments, Equipments for Residue Management, 
Diesel Pumpsets etc. are being distributed under subsidy 
programmes to all category of farmers. The details of the Farm 
Machineries distributed under subsidy programmes are given 
in Annexure 1. 


The details of the machinery wise fund allocated to General, | 
Special Component Plan and Tribal Sub-Plan details are given 
in Annexure 2. 


ಷಾನ ಪುಂವನಾಪ ಷಿ ಯಾಂತ್ರೀಕರಣ ಯೋಜನೆಗೆ ದವನದ 
| ಹೊತ್ತ ತಪೆಷ್ಟು; ಹಗೂ" ಇತಿ -ಮೊತ್ತದ ೦ ವಿವರಗಳನ್ನು ಅಮುಬಂ೦ಧ- 2ರಲ್ಲಿ ಐಲಗತಿಸಿಹೆ ಸ 


| 
Details of the - budget allocated for the ಗ |. 
? ; ಸ್‌ 
ಉಳಿದಿರುವ ಹೊತ್ತಪೆಷ್ಟು! Mechanization scheme are given in Annexure 2. WE 


ಸ೦ಖ್ಯೆ: AGRI-ACT/41/ 2021 2 k | 


ವಿಧಾನ ಪಠಿಷತ್ರಿನ ಚುಕ್ಕೆ ಗುರುತಿನ ಪ್ರಶ್ನೆ ಸಂ:1069 ಗೆ ಅನುಬಂಧ-1 


ಕೃಷಿ ಯಾಂತ್ರೀಕರಣ ಸಹಾಯಧನ ಯೋಜನೆಯಡಿ ವಿತರಿಸಲಾಗುವ ಉಪಕರಣಗಳ ವಿವರ 


A ಭೊಮಿ ಸಿದ್ದತೆಯ ಉಪಕರಣಗಳು Land Preparation Equipments 
1 ಸಣ್ಣ ಟ್ರ್ಯಾಕ್ಟರ್‌ | Mini Tractor 
2 | ಪವರ್‌ ಟಿಲ್ಲರ್‌ Power Tiller 
3 Tನೇಗಿಲು'ಎಂ.ಬಿ ಪೋ) | MB Plough 
4 | ರೋಟೋವೇಟರ್‌ Rotavator 
5 | ರೋಟರಿ ಟೆಲ್ಪರ್‌ / ರೈಸ್‌ ಹ್ಯಾರೋ Rotary Tiller/ Rice Harrow 
6 ಡಿಸ್ಕ್‌ ಪ್ಲೋ Disc Plough 
7 ಡಿಸ್ಕ್‌ ಹ್ಯಾರೋ Disc Harrow 
8 | ಕಲ್ಪಿವೇಟರ್‌ Cultivator 
9 |ಲೇವೆಲರ್‌ ಬ್ಲೇಡ್‌ Leveller Blade Eu 
10 | ಕೇಜ್‌ ವೀಲ್‌ | Cage Wheel 
1 | ಬ್ಲೇಡ್‌ ಹ್ಯಾರೋ Blade Harrow 
12 | ಟ್ರಾಕೃಠ್‌'ಡ್ರಾನ್‌ ಸಬ್‌ ಸಾಯ್ದರ್‌ Tractor drawn sub soiler 
13 | ಲೇಸರ್‌ ಗೈಡೆಡ್‌ ಲ್ಯಾಡ್‌.ಲೇಬೆಲರ್‌ Lazer Guided Land Leveller 
8 |ನಾಟಿ/ಬಿತನೆ ಮಾಡುವ ಉಪಕರಣಗಳು Transplanting! Sowing Equipments 
14 | ಪಾರೋ ಒಪನರ್‌ / ರಿಡ್ಡರ್‌ / ಬಂಡ್‌ ಫರ್ಮಾರ್‌ Furrow opener/Ridger/ Bund Former 
15 ಬೀಜ ರಸಗೊಬ್ಬರ ಸಂಯುಕ್ತ ಷೂರಿಗೆ (ಸೀಡ್‌ ಕಮ್‌ 1 Seed cum fertilizer drilt 
'ಪರ್ಟೀಲೇಜರ್‌ ಡ್ರಿಲ್‌) 
16 | ವ್ಯಾಕ್ಯುಮ್‌ ಪ್ರೀಶಿಷನ್‌ ಪ್ಲಾಂಟರ್‌ Vacuum Precision Planter 
17 | ಜೀರೋ ಟಿಲ್‌ ಡ್ರೀಲ್‌ T Zero Ti Orill 
18 | ರೋಟೊ ಟಿಲ್‌ ಡ್ರೀಲ್‌ Roto Till Orili 
19 ರಸಗೊಬ್ಬರ ಸ್ಪೈಡರ್‌ Fenilizer Spreader § 
20 | ನೇರ ಭತ್ತದ ಕೂರಿಗೆ (ಡೈರೆಕ್ಟ್‌ ರೈಸ್‌ ಸೀಡರ್‌) Direct Rice Seeder 
21 ಪೋಸ್ಟ್‌ ಹೋಲ್‌ ಡಿಗ್ಗರ್‌ \ Post Hole Digger 
2” ಚತ್ತ ನಾಟಿ ಮಾಡವ ಯಂತ್ರ Sef Propelled Rice Pianter/ Paddy Planter 
Cc ಅಂತರ ಬೇಸಾಯ ಉಪಕರಣಗಳು inter cultivation Equipments 
23 | ಬ್ರಷ್‌ ಕಟ್ಟರ್‌ (ಹಳ್‌ ಕೂಚ್ಚುವ ಯಂತ್ರ) Brush Cutter 
24 | ಪೆವರ್‌ ವೀಡರ್ಸ್‌ (ಕಳೆ ತೆಗೆಯುವ ಯಂತ್ರ) Power Weeder 
25 ರೈಸ್‌ ಸ್ರ ಚಾಪರ್‌ ಕಮ್‌ ಸ್ಪೈಡರ್‌ 1 ರೋಟರಿ ಸ್ಲಾಶರ್‌ / | Rice Straw Chopper cum spreader/ Rotary 
ಫ್ಲೇಲ್‌ ಮೂವರ್‌ Slasher/ Frail Mower 
ರ | ಸಸ್ಯಸಂರಕ್ಷನಾ ಉಪಕರಣಗಳು ( ಸ್ನೇಯರ್‌ ಗಳು) Plant Protection Equipments (Sprayers) 
26 ನ್ಯಾಪ್‌ಸ್ಕಾಕ್‌ ಪವರ್‌ ಸ್ಪೇಯರ್‌ Knapsack Power Sprayer 
27 ಸೋಲಾರ್‌ / ಬ್ಯಾಟರಿ ಚಾಲಿತ ನ್ಯಾಪ್‌ಸ್ಯಾಶ ಪವರ್‌ Solar/ Battery operated Knapsack Power 
ಸ್ಪ್ರೇಯರ್‌ Sprayer 
28 ಎಂಜಿನ್‌ ಚಾಲಿತ ಮೊಬೈಲ್‌ / ಪೋರ್ಟಬಲ್‌ ಸ್ಪ್ರೇಯರ್‌ Engine operated Mobile/ Portable Sprayer 
29 | ಬೂಮ್‌ ಸ್ಪ್ರೇಯಲ್‌ Boom Sprayer 
30 | ಎಚ್‌ಡಿವಿ / ಎಚ್‌ಟಿಪಿ ಸ್ಪೇಯರ್‌ 


HOP/ HTP sprayer 


ಟ್ರಾಕ್ಟರ್‌ ಆಪರೇಟೆಡ್‌ ಬೇಲರ್‌ 


£ | ಕೊಯಿಲು ಮತ್ತು ಒಕ್ಷಣೆ ಮಾಡುವ ಉಪಕರಟಗಳು Harvesting and Threshing Equipments. 

31 ಒಕ್ಕಣೆ 1 ಬಹು ಬೆಳೆ ಒಕ್ಕಣೆ ಯಂತ್ರ Thresher/ Multi crop thresher. 

32 ಶೇಂಗಾ ಡಿಗ್ಗರ್‌ 1 ಶೇಂಗಾ ಡಿಗರ್‌ ವೀತ್‌ ಎಲಿವೇಂಟರ್‌ Groundnut digger/ Groundnut digger with elevator. 
33 ಟ್ರಾಕ್ಟರ್‌ ಚಾಲಿತ ಶೇಂಗಾ ಕಾಯಿ ಕೀಳುವ ಯಂತ್ರ Tractor operated Ground Nut pod stripper/ Thresher 
34 ಎಂಜಿನ್‌ ಚಾಲಿತ ಶೇಂಗಾ ಕಾಯಿ ಕೀಳುವ ಯಂತ್ರ Engine operated Ground Nut pod stripper/ Thresher 
35 ಮೆಕ್ಕೆ ಜೋಳ ಒಕ್ಕಣೆ ಯಂತ್ರ Maize Sheliler 

F ತಾಜ್ಯ ವಸುಗಳ ನಿರ್ವಹಣಾ ಉಪಕರಣಗಳು Crop residue management equipments 

36 ಟ್ರ್ಯಾಕರ್‌ ) ಎಂಜಿನ್‌ ಚಾಲಿತ ಟ್ರಾಶ್‌ ಕಟ್ಟರ್‌ py ಮಲ್ಪರ್‌ ಶ್ರೇಡರ್‌ ಗ operated Trash Cutter/ Multcher 
37 ಟ್ರಾಕ್ಟರ್‌ ಅಪರೇಟೆಡ್‌ ಸಿಂಗಲ್‌ ರೋ ಮೊಬೈಲ್‌ ಶ್ರೇಡರ್‌ Tractor operated single row Mobile Sr 

38 | ಶ್ರೇಡರ್‌ (ಕೋಕೋನೇಟ್‌ ಪ್ರೊಂಡ್‌ ಚಾಪರ್‌) Shredder (Coconut Frond Chopper) 

39 ಸ್ವಯಂ ಚಾಲಿತ ಲೋಡ್‌ ಕಾರ್ಟ್‌ (ವೀಲ್‌ ಬ್ಯಾರೋ) Self Propelled Load Cart (wheel Barrow) 

40 | ಮೋಟಾರ್‌ ಜಾಲಿತ ಚಾಫ್‌ ಕಟ್ಟರ್‌ Motor operated Chaff Cutter 

41 2೦ಚ್‌ಪಿ ಟ್ರಾಕ್ಟರ್‌ ಚಾಲಿತ ಚಾಫ್‌ ಕಟ್ಟರ್‌ 20 HP Tractor Operated Chaff Cutter 

42 ಎಂಜಿನ್‌ ಚಾಲಿತ ಚಾಫ್‌ ಕಟ್ಟರ್‌ Engine Operated Chaff Cutter 
43 ಟ್ರಾಕ್ಟರ್‌ ಚಾಲಿತ ಪ್ಲಾಸ್ಟಿಕ್‌ ಮಲ್ವ್‌ ಲೇಯಿಂಗ್‌ ಯಂತ್ರ Tractor operated Plastic Multch Laying machine 
44 ಟ್ರಾಕ್ಟರ್‌ ಆಪರೇಟೆಡ್‌ ರೇಕ್‌ Tractor operated Rake 

G ಕೃಷಿ ಉತ್ತನ್ನ ಸಂಸ್ಕರಣಾ ಘಟಕಗಳು Agro-Processing Units 

45 | ದಾಲ್‌ ಪ್ರೊಸಸರ್‌ Dal Processor 

46 | ಮಿನಿರೈಸ್‌ ಮಿಲ್‌ / ರೈಸ್‌ ಹಲ್ಪರ್‌ Mini Rice Mill/ Rice Huller 

47 | ಮಿನಿ ಆಯಿಲ್‌ ಎಕ್ಸ್‌ ಪಲ್ಪರ್‌ Mini Of Expeller 

48 ರಾಗಿ ಕ್ರೀನಿಂಗ್‌ ಯಂತ್ರ (ಡೆಸ್ಪೋನರ್‌) Ragi Cleaning Machine (De-stoner) 

49 | ಶುಗರ್‌ ಕೇನ್‌ ಕ್ರಶೀಂಗ್‌ ಘಟಕೆ Sugarcane Crushing Unit 

50 ಎಲೆಕ್ರಿಕ್‌ ಮೋಟಾರ್‌ ಚಾಲಿತ ಫ್ಲೋರ್‌ ಮಿಲ್‌ (2 ಹೆಚ್‌ ಪಿ ಯಿಂದ 10 Electiic Motor operated Floor Mill (2RP to 10 HP) 

ಹೆಚ್‌.ಪಿ) 
51 ಎಲೆಕ್ಸಿಕ ಮೋಟಾರ್‌ ಚಾಲಿತ ಪಲ್ವೆರೈಸರ್‌ (1 ಹೆಚ್‌ ಪಿ ಯಿಂದೆ!ಂ Electric Motor operated Puiverizer (2HP to 10 HP) 
ಹೆಚ್‌.ಪಿ) , 

52 ರಾದಾ / ಶ್ಯಾಟಲ್‌ ವೀಡ್‌ ಮೀಶಿನ್‌ Rava/ Cattle feed Machine 

53 ಎಲೆತ್ರಿಕ್‌ ಮೋಟಾರ್‌ ಚಾಲಿತ ಚಿಲ್ಲಿ ಪೌಂಡಿಂಗ್‌ ಯಂತ್ರ Electric Motor operated Chilli Pounding Machine 
54 ಎಲೆಕ್ಟಿಕ ಮೋಟಾರ್‌ ಅಪರೇಟಿಡ್‌ ಶಾವಿಗೆ / ವರ್ಮಿ ಸೆಲಿ ಯಂತ್ರ Fiecc Motor operated Shavige/ Vermicelli making 

machine. 

55 ಎಲೆಕ್ಟ್ರಿಕ್‌ ಮೋಟಾರ್‌ ಚಾಲಿತ ಕಬ್ಬಿನ ಜ್ಯೂಸ್‌ ತಯಾರಿಸುವ ಯಂತ್ರ ಎ operated Sugarcane Juice Making 
56 ಎಲೆಕ್ಟಿಕ್‌ ಮೋಟಾರ್‌ ಅಪರೇಟೆಡ್‌ ವೀಟ್‌ ಪಾಲಿಶರ್‌ | Electric Motor operated whear polisher 

57 ಎಲೆಕ್ಟ್ರಿಕ್‌ ಮೋಟಾರ್‌ ಚಾಲಿತ ಪಾಪಾಡ್‌ / ರೋಟಿ ರೋಲಿಂಗ್‌ ಯಂತ್ರ Electric Motor operated Papad/ Roti rolling machine. 
58 ಮೈನರ್‌ ಮೆಲೇಟ್ಸ್‌ ಡಿ-ಸ್ಪೋನರ್‌ Minor millets destoner 

59 ಪೆಟ್ರೋಲ್‌/ಡಿಸೇಲ್‌/ಟ್ರಾಕ್ಟರ್‌ ಆಪರೇಟೆಡ್‌ ಪಂಪ್‌ ಸೆಟ್‌ Petrol/ Diese!/ Tractor operated Pump sets 

60 ಕಂಬೈನ್ಪ ಹಾರ್ವೆಸ್ಪರ್ಸ್‌ (ವೀಲ್‌ ಟೈಪ್‌ / ಟ್ರ್ಯಾಕ್‌ ಟೈಪ್‌) Combined Harvesters (Wheel Type/ Tract Type). 
61 | ಸ್ವಯಂ ಚಾಲಿತ ರೀಪರ್‌ಗಳು Self Propelled Reapers 

62 Tractor operated’ Baler 


* ವಿಧಾನ ಪರಿಷತಿನ ಚುಕ್ಕೆ ಗುರುತಿನ ಪ್ರಶ್ನೆ ಸಂ:1069 ಗೆ ಅನುಬಂಧ-2 


ಕೇಂದ್ರ ಪುರಸ್ಕೃತ SMAM ಶೈಷಿ ಯಾಂತ್ರೀಕರಣ ಯೋಜನೆಯಡಿ ಉಪಕರಣಗಳವಾರು/ಃ ಘಟಕವಾರು ನಿಗಧಿಪಡಿಸಲಾದ ಅನುದಾನ 
Hd - - (ಆರ್ಥಿಕ: ರೂ.ಲಕ್ಷಗಳಲ್ಲಿ) 
ಉಪಕರಣಗಳು/ ಘಟಕಗಳು 
fa 7” ಕ್ಸರ್‌/ಪವರ್‌ 
| | ಸ್ವಯಂ ಸ ನ ಸಸ್ಯ 
೨6 5 _, i 3 ಟೆಲ್ಪರ್‌; ಇಂಜಿನ್‌, 
ಕ್ರ.ಸಂ ವಿವರ ಸಣ್ಣ ಪವರ್‌ ಚಾಲಿತ 7 ಸಂರಕ್ಷಣಾ | ಒಟ್ಟು I 
ವರ್ಷ (RE, Ie ಮೋಟಾರ್‌ ಲ p 
| ಟ್ರಾಕರ್‌ ಟಿಲರ್‌ | ಉಪಕರಣಗ ಕ ಉಪಕರಣಗೆ 
| ಸ್‌ಕ್ರಟೆ 5 ಳು ಆಪರೇಟೆಡ್‌ ಳು 
j ಹ ಉಪಕರಣಗಳು 
| 1 
p A ಕಾರ್ಯಕ್ರಮ | 9೦5,67 2083.73 2479.10 1306.06 746.18 17610.74 
ಪ್ರಗ3 0.35 | 1552.02 2625.81 10450.84 1780.63 17569.65 
- RT ಕಾರ್ಯಕ್ರಮ 3763.40 | 2219.40 1758.43 12051.71 583.85 2037679 
| ಪ್ರಗತಿ | 97.91 | 206109 | 1989.35 1279.61 1391.49 18919.45 
Y ; 
ಕಾರ್ಯಕ್ರಮ | ೧2೫810 | 273050 | 2382:29 12156.57 240.40 19787.95 
3 2020-21 — el 
i ಪ್ರಗತಿ ಫೆಬ್ರವರಿ ಈ RN fi 
ಇ, |"ಉಪಕರಣವಾರು ಪ್ರಗತಿಯನ್ನು ಮಾರ್ಚಿ 2021ರ ಅಂತ್ಯಕ್ಕೆ ಪಡೆಯಲಾಗುವುದು. 135,27 
2021 ಅಂತ್ಯಕ್ಕೆ) } % 


ಕೇಂದ್ರ ಪುರಸ್ಕೃತ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಯೋಜನೆಯಡಿ ಕೇಂದ್ರ ಸರ್ಕಾರವು ಸಣ್ಣ, ಅತಿ ಸಣ್ಣ ಮಹಿಳೆ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ 
ಪಂಗಡಬ ರೈತರಿಗೆ ಶೇ.50 ರಷ್ಟು ಮತ್ತು ಇತರೆ ವರ್ಗದ ರೈತರಿಗ ಶೇ. 40ರ. ಸಹಾಯಧನವನ್ನು ನಿಗಧಿಪಡಿಸಿದೆ. 
, ರಾಜ್ಯವಲಯ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಉಪಕರಣಗಳವಾರು/ಘಟಕವಾರು ನಿಗಧಿಪಡಿಸಲಾದ ಅನುದಾನ 


(ಆರ್ಥಿಕ: ರೂ.ಲಕ್ಷಗಳಲ್ಲಿ) 


| ಉಪಕರಣಗಳು/ ಘಟಕಗಳು ಕೇಂದ್ರ 
k- ಮ ಪ್‌ 
\ Y ಪುರಸ್ನತ 
bs ಟ್ರಕ್ಟರ್‌/ಪವರ್‌ | | ಗು 
; 1 ! | ಸ್ಲಯಂ ತ ಸಸ್ಯ ಸ್‌.ಎಂ.ಎ.ಐ 
ಕ್ರ ಆರ್ಥಿಕ | ಪಣ ಸ pl ಟೆಲರ್‌/ ವ | | 
ನ ವಿವರ | ೧ | ಪವರ್‌ ಚಾಲಿತ 2 ಸಂರಕ್ಷಣಾ ಘ್‌ | ಒಟ್ಟು '| 
ಸೆಂ ವರ್ಷ | ಟ್ರಾಕ್ತೆ ರ ಇಂಜಿನ್‌ ಮೋಟಾ ಬ § 
' ಕಲ ಟಿಲ್ಲರ್‌ | ಉಪಕರಣಗ ಸ ಉಪಕರಣ | ಮೊಂದಿಗೆ 
iv A ಇ | ರ್‌ಆಪರೇಟೆಡ್‌ "ಲ 
| ಚು RRR ಗಳು ಪೂರಕ 
| ಉಪಕರಣಗಳು | 
| | ಅನದಾನ | 
% I 
ಕಾರ್ಯಕ್ರಮ' | 59175 | 267840 0S INA 970 0.00 1850172" 
[ 018-19 . ; i - 
ಸ ಪ್ರಗತಿ | 105518] 150.69 2199.69 10874.89 2654.15 0.00 18301.60 | 
ಕಾರ್ಯೆಕ್ರಮೆ | ೫550 818.32 1327.49 572) 185916 $86.81 | 10570.05 
2 2019-20 | pe 
ಪ್ರಗತಿ | 1497 787.04 1323.59 5671.16 1846.09 686.81 | 10464.40 
ಕಾರ್ಯಕ್ರಮ | 99.೦೦ | 799.0೦ 486.00 4713.00 299.00 632.62 7028.62 
| i | b 
3 2020-21 ಪಗತ್‌ಫಬಪ ಧ \ ; 
ಪ್ರಗತಿ (ಫ್ರದರಿ | ಫಷಕರಣವಾರು ಪ್ರಗತಿಯನ್ನು ಮಾರ್ಚಿ 202ರ ಅಂತ್ಯಕ್ಕೆ ಪಡೆಯಲಾಗುವುದು. 4885.61 
2021 ಅಂತ್ಯಕ್ಕೆ) | pi ಒಂ 


* ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮವನ್ನು ರಾಜ್ಯವಲಯ ಮತ್ತು ಕೇಂದ್ರ ಪುರಸ್ಕೃತ ನುದಾನವನ್ನು ಸಮನ್ವಯಗೊಳಿಸಿ ಅನುಷ್ಟಾನ 
ಮಾಡಲಾಗುತ್ತಿದೆ. ಮುಂದುವರೆದು ಸಾಮಾನ್ಯ ಫಗಲೆ ದೈತಧಿಗೆ ಶೇ.50 ಮತ್ತು ಪ.ಜಾ ಹಾಗು ಪ ಪಂ ರೈತದಿಗೆ ಪೇ,೨೦ ರಷ್ಟು ಗರಿಷ್ಟ ಮಿತಿ ರೂ.೦೦ 
ಲಕ್ಷದವರೆಗೆ ಸಹಾಯಧನ ನೀಡುತ್ತಿರುವುರಿಂದ ಪ.ಜಾ ಮತ್ತು ಪ.ಪಂ ರೈತರಿಗೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇರುತ್ತದೆ. 

pS ರಾಜ್ಯವಲಯದ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ನಿಗಧಿಪಡಿಸಿರುವ ಅನುದಾಸವನ್ನು ಕೇಂದ್ರ ಪುರಸ್ಕೃಹ ಕೃಷಿ 

ಬಾಂತ್ರೀಕರಣ ಉಪ ಅಬಿಯಾಸ ಯೋಜನೆಯಡಿ ನಿಗಧಿಪಡಿಸಲಾಗಿರುವ "ಅನುದಾನದೊಂದಿಗೆ ಸಮನ್ವಯಗೊಳಿಸಿ (ಪೂರಕ ಹೆಚ್ಚುವರಿ ಅನುದಾಸವಾಗಿ) 


ಬಳಣಿಕೊಳ್ಳಲಾಗುತ್ತಿದೆ 


Annexure 2 for LCQ-Starred Question No: {069 


Details of machinery wise ! component wise funds allocated under Centrally Sponsored Sub Mission on 


Agriculture Mechanization 


(Fin: in Rs. Lakhs) 


4 


Machinery Component 
Tractor/ Power 
Financial Self g & Plant 
S1! No Particular Mini Power Tiller/ Engine/ Total 
, Year FS N propelled Protection 
Tractor Tiller Motor operated 
Machinery p equipments 
Machineries 
Programme 995.67 2083.73 2479.10 1306.06 746.18 17610.74 
1 2018-19 KE H 
b Progress 1160.35 1552.02 2625.81 10450.84 1780.63 17569.65 
Programme 3763.40 2219.40 1758.43 12051.7) 583.85 20376.79 
2 2019-20 § 
Progress 1197.91 "2061.09 1989.35 12279,61 1391.49 18919.45 
Programme 2278.19 2730.50 2382.29 12156.57 240.40 19787.95 
3 " 2020-21 Progress (As 
on February Machinery wise details of progress compiled ending March 2021 1135.27 
2021) 
Government of India has fixed 50% subsidy to Small, Marginal, Women, SC and ST farmers and 40% subsidy 
to other farmers under Centrally sponsored Sub Mission on Agriculture Mechanization. 
ವ t 
Details of machinery wise / component wise funds allocated under State Farm Mechanization 
(Fin: In Rs. Lakhs) 
KAN SEAN STATS PN £ inery/ Component ¥ Matching ರ 
grants 
R p Tractor/ Power 
Financial K Self towards 
Si No Particular Mini Tiller’ Engine/ Plant Protection Total 
Year «} Power Tiller propelled Centrally 
Tractor Motor operated equipments 
Machinery sponsored 
Machineries 
SMAM 
f 30 Programme 591.75 2678.44 3085.42 11231.41 914.70 0.0೦ 1850172 
Progress 1055.18 1517.69 2199.69 10874.89 2654.15 0.00 18301.60 
೨ 5d Programme 165.50 818.32 1327.49 5712.77 1859.16 686.81 10570.05 
Progress 149.71 787.04 1323.59 5671.16 1846.09 686.81 ”10464.40 
Programme 99.0೦ 799.0೦ 486.00 4713.00 299.00 ’ 632.62 7028.62 
Progress 
3 2020-21 {As on. 2 
Machinery wise details of progress compiled ending March 2021. 4885.61 
February £ ' K 
2021) ; 


* Farm Mechanization is being implemented in the state by matching funds available’ in state sector and centrally 


sponsored schemes. Further, as the subsidy is provided to General farmers @ 50% and SC and ST farmers @ 


90% limited 10 Rs. 1.00 Lakh subsidy per farmer, more matching grants are required for SC and ST farmers in 


state sector sc 


hemes. 


* Hence, funds allocated under State Sector SCP and TSP is utilized by matching with Sub Mission on. Agriculture 


Mechanization. 


